ಕರ್ನಾಟಕ ಪರಿಷತ್ತು 


-. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 


. ಉತ್ತರಿಸಬೇಕಾದ ದಿನಾಂಕ 
. ಉತ್ತರಿಸಬೇಕಾದ ಸಚಿವರು 


ಮೈಸೂರು ಕೃಷ್ಣರಾಜೀಂದ್ರ 
ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಅವಧಿ 
ಮುಗಿದ ಔಪಧಿಗಳನ್ನು ಕಸದ 
ತೊಟ್ಟಿಗೆ ಸುರಿದ ಘಟನೆ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 
ಅವಶ್ಯಕತೆಯುಳ್ನ ಬಡ ರೋಗಿಗಳಿಗೆ 
ಔಪಧಗಳನ್ನು ನೀಡದೇ, ಈ ರೀತಿ 
ವ್ಯರ್ಥ ಮಾಡಿರುವುದು ಸರಿಯೇ: ಈ 
ಬಗೆ ಸರ್ಕಾರ ಕೈಗೊಂಡ ಕ್ರಮ 
ಏನು: 


ಅವಶ್ಯಕತೆಯುಳ್ಳ ಬಡ ರೋಗಿಗಳಿಗೆ | 


ಸರ್ಕಾರ ಸರಬರಾಜು ಮಾಡುವ 
ಔಪಧಗಳನ್ನು ಸಕಾಲದಲ್ಲಿ 
ಉಚಿತವಾಗಿ ನೀಡುವ ಬಗ್ಗೆ 
ಸಂಬಂಧಪಟ್ಟವರಿಗೆ ಸೂಕ್ತ 
ನಿರ್ದೇಶನ ನೀಡಲಾಗುವುದೇ? 


ಸೆ೦ಖ್ಯೆ: ಎ೦ಇಡಿ 337 ಎಂಎಸ್‌ಎಫ್‌ 2021 


151(92) , 

ಶ್ರೀ ಎಸ್‌. ನಾಗರಾಜು (ಸಂದೇಶ್‌ 

ನಾಗರಾಜು(ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
- 13.09.2021 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಅವಶ್ಯಕತೆಯುಳ್ಳ ಬಡ ರೋಗಿಗಳಿಗೆ ಉಚಿತ ಔಪಧಿಗಳನ್ನು 
ನೀಡಲಾಗುತ್ತಿದ್ದು, ಯಾವುದೇ ರೀತಿಯಲ್ಲೂ 


ವ್ಯರ್ಥವಾಗದಂತೆ ಕ್ರಮವಹಿಸಲಾಗಿದೆ. 


ಸರ್ಕಾರದಿಂದ ಸರಬರಾಜು ಮಾಡುವ ಹಾಗೂ 
ಅಗತ್ಯತೆಗನುಗುಣವಾಗಿ ಖರೀದಿಸುವ ಔಪಧಗಳನ್ನು 
ಸಕಾಲದಲ್ಲಿ ಅವಶ್ಯಕತೆಯುಳ ಬಡ ರೋಗಿಗಳಿಗೆ 
ಉಚಿತವಾಗಿ ನೀಡಲಾಗುತ್ತಿದೆ. 


pC 
ಕಸೊೆಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ. ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


